ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯ || 386 


ವಿಧಾನ ಸಭೆ ಸದಸ್ಯರು "| ಶ್ರೀ ವಿಜಯ ಸಿಂಗ್‌ (ಸೈಳೀಯ ಸಂಸ್ಟೆ ಗಳ ಕೇತು) 1 


ಉತ್ತರಿಸುವ ದಿನಾ೦ಕ ' | 15.09.2021 


ಉತ್ತರಿಸುವ ಸಚಿವರು | ಮಾನ್ಯ ಪಶುಸಂಗೋಪನೆ ಸತವರು 


ಹ 


ಸಂ. 


ಪುಶ್ನೆಗಳು ಉತ್ತರಗಳು 


"4 


ಆ) 


ES ಸ pe 


| ಬೀದರ್‌ ಜಿಲ್ಲೆಯ ಪಠ ಮೈದ್ಯಕೀಯ | ಬೀದರ ಜಿಲ್ಲೆಯ ಪಶುವೈದ್ಯಕೀಯ 


| 
ದ್ಯಾಲಯದಲ್ಲಿ ಮಂಜೂರಾದ, ಭರ್ತಿಯಾದ 
ವಿವ 


್ಯ 


ವಿಶ್ವವಿದ್ಯಾಲಯದಲ್ಲಿ : ವಿಶ್ವ 
ಕಾರ್ಯನಿರ್ವಹಿಸುತ್ತಿರುವ | ಮತ್ತು ಖಾಲಿ ಇರುವ. ಹುದ್ದೆಗಳ 
ಸಿಬ್ಬಂದಿಗಳ ಸಂಖ್ಯೆ ಎಷ್ಟು: ಈ|ಈ ಕೆಳಕಂಡಂತಿರುತ್ತದೆ. 


| ವಿಶ್ವವಿದ್ಯಾನಿಲಯದಲ್ಲಿ' ಅರ್ಧಕ್ಕಿಂತ | ವಾ 
ಹೆಚ್ಚು ಹುದ್ದೆಗಳು ಖಾಲಿಯಿರುವುದು |! ಸಂ ಲಾದ ಹುದ್ದೆ ಹುದ್ದೆ ಹುದ್ದೆಗಳು } 
fe 0 | ಬೋದಕ M5 MS 470 | 
ಸರ್ಕಾರದ ಗಮನಕ್ಕೆ ಬಂದಿದೆಯೇ" [027 ಜೋಧಕೇತರ | 106 | 8 82 | 
{1 ಒಟ್ಟು "| 1821 | 529 | 1292 || 


ದ 


| 
| 
i 
| 
ದ! 
1 
| 
| 
1 
I 
i 
| 


[ಮಂಜೂ [ಭರ್ತಿಯಾದ ಖಾಲಿಯಿರುವ | 


| 


ವಿಶ್ವಬಿದ್ಯಾಲಯಕೆ ಮಂಜೂರಾದ ಹುದ್ದೆಗಳ ಹೈಕಿ | 
k 
ಅರ್ಧಕ್ಕಿಂತಲೂ ಹೆಚ್ಚು ಹುದ್ದೆಗಳು ಕಲು 


ಸೆ ದ ರದ ಗಮನವ ಿ೧ಿನಿದಸತೆೆ 
& UVC UU ENN Ty UU GY. 


ಖಾಲಿಯಿರುವ ಹುದ್ದೆಗಳನ್ನು ಭರ್ತಿ! ಕರ್ನಾ ನಾವಾ ಪಶು ಹಾಗೂ 
ಮಾಡಲಾಗುವುದು ಯಾವಾಗ? ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೀದರ | 
| (ಸಂಪೂರ್ಣ ವಿವರಗಳನ್ನು | ಇಲ್ಲಿ ಖಾಲಿ ಇರುವ ಹುದ್ದೆಗಳ ಹೈಕಿ ಸರ್ಕಾರವು | 
ನೀಡುವುದು) | ಈಗಾಗಲೇ 616 (ಬೋಧಕ 390 ಮತ್ತು ಬೋಧಕೇತರ : 

| 226 ಹುದ್ದೆಗಳು) ಹುದ್ದೆಗಳಿಗೆ ದಿನಾ೦ಕ 11122019 | 

| ರಂದು ನೇರ ನೇಮಕಾತಿ ಮೂಲಕ ಭರ್ತಿ! 
| ಮಾಡಿಕೊಳ್ಳಲು ಅನುಮತಿ ನೀಡಿರುತದೆ. ನೇಮಕಾತಿ | 
| ಪುಕಿಯೆ ಪ್ರಾರಂಭಿಸುವ ಸಮಯದಲ್ಲಿ ದೇಶಾದ್ಯಂತ | 


| ನ ನಿಡ್‌-19 ೀಗ ಹರಡುವಿಕೆಯಿಂದ | 


Nel - 13 ಸಾಂಕ್ರಾಮಿಕ NN ಕಹು್ನದಬT 


| | ಉಂಟಾದ ಆರ್ಥಿಕ ಸಂಕಷ್ಟದ ಹಿನ್ನೆಲೆಯಲ್ಲಿ ಆರ್ಥಿಕ | 
| ಇಲಾಖೆಯು ಸುತೋಲೆಯೊ೦ದನ್ನು ಹೊರಡಿಸಿ ಎಲ್ಲಾ i 
| ನೇಮಕಾತಿಗಳನ್ನು ಮುಂದಿನ ಆದೇಶದವರೆಗೆ 
ತಡೆಹಿಡಿದು ಆದೇಶ ಮಾಡಿರುತ್ತದೆ. ಪ್ರಸ್ತುತ ಸದರಿ: 
ಹುಡ್ಮೆಗಳನ್ನು ಭರ್ತಿ ಮಾಡಿಕೊಳ್ಳಲು | 
| | ವಿಶ್ವವಿದ್ಯಾಲಯಕ್ಕೆ ಅನುಮತಿ ವೀಡುವ ಕುರಿತಂತೆ | 
ಆರ್ಥಿಕ ಇಲಾಖೆಯ ಸಹಮತಿಯನ್ನು ಕೋರಲಾಗಿದ್ದು, | 


} 


ಆರ್ಥಿಕ ಇಲಾಖೆಯ ಅನುಮತಿ ದೊಕತ ನಂತರ 


ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ ಮಾಡಲು 
ವಿಶ್ವವಿದ್ಯಾಲಯಕ್ಕೆ ಸೂಚಿಸಲಾಗುವುದು. " 


ಸ೦ಖ್ಯೆ: ಪಸ೦ಮಿೀ ಇ-262 ಪಅಸೇ 2021 


Sd 


ಪಶುಸಂಗೋಸ್ಠದ್ಯ ಸಚಿವರು 


